ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು ಹೆಸರು 


p) 


ಚುಕ್ಕೆ ಗುರುಶಿಲ್ಲದೆ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


ಶ್ರೀ ಪಿ.ಆರ್‌. ರಮೇಶ್‌ 
(ನಾಮ ನಿರ್ದೇಶನ ಹೊಂದಿದವರು) 


1088 
21.09.2021 
ಸಹಕಾರ ಸಚಿವರು ' 


T- 


ಪ್ನೆ 


— 


ಉತ್ತರ 


700-37 ಕರಡ ಸನ್ನಹವಕಗಾ 
ಮೈಸೂರು ತಾಲ್ಲೂಕು ಕೋ- 


ಅಪರೇಟಿವ್‌ ಇಂಡಸ್ಟೀಯಲ್‌ 
ಎಸ್ಟೇಟ್‌ ನಿ, ಮೈಸೂರು 


ಸಂಸ್ಥೆಯಲ್ಲಿ ನಿವೇಶನ ಹಂಚಿಕೆ 


ಪ್ರಕ್ರಿಯೆಯಲ್ಲಿ ಅವ್ಯವಹಾರ 
ನಡೆದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ: 
ಬಂದಿದ್ದಲ್ಲಿ ಸರ್ಕಾರದ 


ಕ್ರಮವೇನು? (ವಿವರ ನೀಡುವುದು) 


'ಮೈಸಾರು "ತಾಲ್ಲೂಕ" ಕೋ-ಅಪರೇಟಿವ್‌ ಘ್‌ 
ಎಸ್ಟೇಟ್‌ ನಿ, ಮೈಸೂರು ಈ ಸಂಘವು ಕರ್ನಾಟಕ $ಗಾರಿಕಾ 
ಪ್ರದೇಶಾಭಿವೃದ್ದಿ ಮಂಡಳಿಯಿಂದ ಲೀಸ್‌-ಕಂ-ಸೇಲ್‌ ಆಧಾರದಲ್ಲಿ 10 
ಎಕರೆ ಜಮೀನನ್ನು ಹೆಬ್ಬಾಳು ಕೈಗಾರಿಕಾ ಪ್ರದೇಶದಲ್ಲಿ ಪಡೆದಿದ್ದು, ಈ 
ಭೂಮಿಯಲ್ಲಿ ಕನಿಷ್ಠ 50*80 ಅಳತೆಯ 66 ನಿವೇಶನಗಳನ್ನು ರಚಿಸಿ, 
ಕೈಗಾರಿಕಾ ನಿವೇಶನಗಳೆಂದು ತನ್ನ ಸದಸ್ಯರಿಗೆ ಲೀಸ್‌-ಕಂ-ಸೇಲ್‌ 
ಆಧಾರದ ಮೇಲೆ ಹಂಚಿಕೆ ಮಾಡಿದೆ. ಸದಸ್ಯರಿಗೆ ಶುದ್ಧ ಕ್ರಮ 
ಪತ್ರಗಳನ್ನು ಮಾಡಿಕೊಡುವ ಕ್ರಮ ಸಂಘದಲ್ಲಿ ಬಾಕಿ ಇರುತ್ತದೆ. 

ಈ ನಡುವೆ ನಿವೇಶನ ಹಂಚಿಕೆಯಲ್ಲಿ ಅವ್ಯವಹಾರಗಳು 
ನಡೆದಿದೆ ಎಂದು ದೂರುಗಳು ಸ್ಟೀಕೃತವಾದ ಹಿನ್ನೆಲೆಯಲ್ಲಿ ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 64ರ ಶಾಸನಬದ್ಧ 
ವಿಚಾರಣೆಗೆ ಆದೇಶ ಸಂಖ್ಯೆ: ಡಿಆರ್‌ಎಂ/ಬಿ-1/ಎಕ್ಸ್‌ಎಸ್‌ಎನ್‌/ಸಿಆರ್‌- 
13/2009-10 ದಿನಾಂಕ: 18.07.2009 ಒಟ್ಟು 09 ಅಂಶಗಳನ್ನು 
ವಿಚಾರಣಾ ಅಂಶಗಳನ್ನಾಗಿಸಿ ಆದೇಶಿಸಲಾಗಿದೆ. ವಿಚಾರಣಾ ವರದಿ 
ಸ್ಲೀಕೃತವಾಗಿ ಸಹಕಾರ ಸಂಘಗಳ ಉಪನಿಬಂಧಕರು. ಮೈಸೂರು 
ರವರು ಕಲಂ 68ರ ಆದೇಶವನ್ನು ಸಹಾ ಹೊರಡಿಸಿರುತ್ತಾರೆ. ಒಟ್ಟು 
09 ಆರೋಪಗಳು ಸಾಬೀತಾಗಿದ್ದು, ತದನಂತರ ಸಂಘದವರು ನೀಡಿದ 
ಅನುಪಾಲನ ವರದಿಯಂತೆ 07 ಅನುಪಾಲನಾ ವರದಿಯನ್ನು 
ಒಪ್ಪಲಾಗಿದೆ. 

ಸಂಘವು ಆರೋಪವಾರು ಅನುಪಾಲನಾ ವರದಿಯನ್ನು 
ದಿನಾಂಕ: 12.07.2011 ರಿಂದ 02.08.2014 ರವರೆಗೆ (ಒಟ್ಟು 06 
ಅನುಪಾಲನಾ ವರದಿಗಳನ್ನು) ಹಾಗೂ 18.12.2020, 12.02.2021, 
10.03.2021 ಮತ್ತು 05.04.2021 ರಂದು ಸಲ್ಲಿಸಿದ್ದು, 
ಅನುಪಾಲನೆಯನ್ನು ಪರಿಶೀಲಿಸಿ, 07 ಆರೋಪಗಳ ಅನುಪಾಲನಾ 
ವರದಿಯು ಸಮಂಜಸವಾಗಿದೆ ಎಂದು ಒಪ್ಪಿ ಕೈಬಿಡಲಾಗಿದೆ. ಇನ್ನುಳಿದ 
02 ಆರೋಪಗಳ . ಸಂಬಂಧ ಸಂಘದ ಅನುಪಾಲನೆಯು 
ಸಮಂಜಸವಾಗಿಲ್ಲವೆಂದು ಪರಿಶೀಲನೆಗೆ ಒಳಪಡಿಸಲಾಗಿದ್ದು, ಸದರಿ 
ಆರೋಪಗಳಿಗೆ ನಿಯಮಾನುಸಾರ ಸೂಕ್ತ ಕ್ರಮಕೈಗೊಂಡು ಸಂಘದಿಂದ 
ಸಮಂಜಸವಾದ ಅನುಪಾಲನೆ ಪಡೆಯಲು ಕ್ರಮವಹಿಸಲಾಗುತ್ತಿದೆ. 


eR 


ಆ) ಸದರಿ ಸನಾಪಕಾಚವ್‌ ಸಂಘದ ಆಕಮವಾಗಿ ನವಾಶನಗಳನ್ನು' ಬೇರೆಯವರಿಗೆ ಮರು 
ಸೊಸೈಟಿಯಲ್ಲಿ ಹಂಚಿಕೆ ಮಾಡಿ ನೊಂದಣಿ ಮಾಡುತ್ತಿರುವ ಬಗ್ಗೆ ಸಹಕಾರ ಸಂಘಗಳ 
ನೊಂದಣಿಯಾಗಿರುವ ಸದಸ್ಯರಿಗೆ | ಉಪನಿಬಂಧಕರ ಕಛೇರಿ, ಮೈಸೂರು ರವರ ನ್ಯಾಯಾಲಯದಲ್ಲಿ 02 
ನಿವೇಶನಗಳನ್ನು ಹಂಚಿರುವ | ಪ್ರಕರಣಗಳು ಕಲಂ 70 ರಡಿಯಲ್ಲಿ ದಾವಾ ದಾಖಲಾಗಿದ್ದು, ಅವುಗಳ 
ಪ್ರಕರಣ  ಪೂರ್ಣಗೊಂಡಿದ್ದರೂ | ವಿವರಣೆಯು ಈ ಕೆಳಕಂಡಂತಿದ್ದು, ಪ್ರಗತಿಯಲ್ಲಿರುತ್ತವೆ. | 
ಸಹ, ಇತ್ತೀಚಿನ ಸೊಸೈಟಿ 
ವತಿಯಿಂದ ಹಂಚಿಕೆಯಾದ | ಕ ಸ. ! 3ೌರಣಿದೆ | ಪ್ರೂರಣದ ಪ್ರಸ್ತುತ ವಿಚಾರಣಾ ಹಂತ 

ವ್‌ ಸಂಖ್ಯೆ > - 

ನಿವೇಶನಗಳನ್ನು ಅಕ್ರಮವಾಗಿ ್ಯ 

ಬೇರೆಯವರಿಗೆ ಮರುಹಂಚಿಕೆ / 5 ತದ್ಧಿ  ಇರ್ಜಯ ಮೆ 

| ನೊಂದಣಿ. ಮಾಡಿ ಸದಸ್ಯರಲ್ಲಿ ಪ್ರತಿವಾದಿಗಳು ಆಕ್ಷೇಪಣೆ ಸಲ್ಲಿಸಲು 

ಗೊಂದಲ ಸೃಷ್ಟಿಸಿರುವ ಪ್ರಕರಣ ವಾಕಿ ವ 

ಕುರಿತು ಸರ್ಕಾರದ ಕ್ರಮವೇನು? | _ 

(ವಿಷರ ನೀಡುವುದು) 7 7700-2 ಪತವಾರಹವರಂದ ಸ್‌ ಪಾರಣೆ. 
ಫ್‌ ರರ ಪನನಗಳನ್ನ ನಕ ಸಡಾರ ಸಂಘಗಳ ಪರವಕ್ಷ ಮಾಡ ಸಹಾರ ಯ್ಯ ನಯಮ, 


ಸಹಕಾರ ಸಂಘಗಳಲ್ಲಿ ಅನುಕರಣೆ 
ಮಾಡುವುದನ್ನು ತಡೆಗಟ್ಟಲು 
ಸರ್ಕಾರದ ಕ್ರಮವೇನು? (ವಿವರ 
ನೀಡುವುದು) 


4 


ಸಂಘದ ಬೈಲಾ ವಿರುದ್ಧವಾಗಿ ಕಾರ್ಯನಿರ್ವಹಿಸದಂತೆ ಮೇಲ್ವಿಚಾರಣೆ 
ಮಾಡಿ ಕ್ರಮವಹಿಸಲಾಗುವುದು. 


ಸಿಒ 39 ಸಿಹೆಚ್‌ಎಸ್‌ 2021 (ಇ) 


dM 


(ಎಸ್‌.ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


